ಕರ್ನಾಟಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 


1271 


ಮಾನ್ಯ ಸದಸ್ಯರ ಹೆಸರು 


ಕೀ ಆರಾವಿತಿಮಾಪುರ (ವಿಧಾನಸಭಾ 
ಕ್ಷೇತ್ರದಿಂದ ಚುನಾಯಿತರಾದವರು) 


ಉತರಿಸಬೇಕಾದ ದಿಸಾಂಕ 


17.03.2021. 


ಉತ್ತರಿಸುವ ಸಚಿವರು 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


ಪ್ರಶ್ನೆ 


ಉತ್ತರ 


ವಿಧ ಜಾತಿ ಜನಾಂಗದವರಿಗೆ 
ಮೀಸಲಾತಿ ನೀಡುವ ವಿಚಾರದಲ್ಲಿ 
ಸರ್ಕಾರದ ನಿಲುವೇನು; 


"| ಕೆಳಕಂಡಂತೆ 


ರಾಜ್ಯ ಸರ್ಕಾರದ ಆದೇಶ ಸಂಖ್ಯ: ಸಕಇ 225 
ಬಿಸಿಎ 2000 ದಿಸಾ೦ಕ:30.03.2002ರಲ್ಲಿ ರಾಜ್ಯ 
ಸರ್ಕಾರದ ವ್ಯಾಪ್ತಿಗೆ ಬರುವ. ಶೈಕ್ಷಣಿಕ ಮತ್ತು 
ಉದ್ಯೋಗಕ್ಕಾಗಿ ಹಿಂದುಳಿದ ವರ್ಗಗಳಿಗೆ ಈ 
ಮೀಸಲಾತಿಯನ್ನು 


ಮಿಗದಿಪಡಿಸಿರುತ್ತದೆ. 


ಮೀಸಲಾತಿ ಪ್ರಮಾಣ 
(ಶೇಕಡವಾರು) 
4% 
15 % 
4% 
4% 


ಪ್ರವರ್ಗ 


ಪ್ರವರ್ಗ! 
ಪ್ರವರ್ಗ-॥ (ಎ) 
ಪ್ರವರ್ಗ-॥ (ಬಿ) 
ಪ್ರವರ್ಗ-॥॥ (ಎ) 
ಪ್ರವರ್ಗ-॥॥ (ಬಿ) 5% 
ಒಟ್ಟು . 32% 


ಆ) 


ಯಾವ ಯಾವ ಜಾತಿ! ಸಮುದಾಯಗಳು 
ಮೀಸಲಾತಿಗಾಗಿ ಸರ್ಕಾರವನ್ನು 
ಒತ್ತಾಯಿಸಿವೆ; ; 


ಪ್ರಸ್ತುತ ಮೀಸಲಾತಿಗಾಗಿ ಈ ಕೆಳಕಂಡ 
ಸಮುದಾಯ/ಸಂಘ ಸಂಸ್ಥೆಗಳಿಂದ ಮನವಿಗಳು 
ಕರ್ನಾಟಿಕ ರಾಜ್ಯ ಹಿಂದುಳಿದ ವರ್ಗಗಳ 
ಆಯೋಗದಲ್ಲಿ ಸ್ಟೀಕೃತವಾಗಿರುತ್ತವೆ. 


1) ಪ್ರಥಮ ಜಗದುರು ಶ್ರೀ [ಬಸವಜಯ 
ಮೃತ್ಯಂಜಯ : ಸ್ವಾಮೀಗಳು ` ಲಿಂಗಾಯಿತ 
ಪಂಚಮಸಲಿ ಜಗದುರು, ಮಹಾಪೀಠ, | 
ಧರ್ಮಕ್ಲೇತ ಕೂಡಲಸಂಗಮ, ಹುನಗುಂದ 
ತಾಲ್ಲೂಕು, . ಬಾಗಲಕೋಟೆ ಜಿಲ್ಲೆ ರವರು 
ವಿಂಗಾಯತ : ಪಂಚಮಸಾಲಿ "ಸಮಾಜವನ್ನು 


ಪ್ರವರ್ಗ-2ಎ ಗೆ ಸೇರ್ಪಡೆ ಮಾಡುವಂತೆ 
ದಿನಾಂಕ: 10.12:2020ರ ಮನವಿಯಲ್ಲಿ 
ಕೋರಿರುತ್ತಾರೆ. 


2» ಜಗದ್ಗುರು ಶ್ರೀ ಶ್ರೀ ಶ್ರೀ ವಚನಾನಂದ 
ಮಹಾಸ್ವಾಮಿಗಳು, ವೀರಶೈವ ಲಿಂಗಾಯತ 


ಪಂಚಮಸಾಲಿ ಜಗದುರು ಪೀಠ, ಹರಿಹರ 


ಇವರು ಲಿಂಗಾಯತ ಪಂಚಮಸಾಲಿ 
ಸಮಾಜವನ್ನು ಹಿಂದುಳಿದ. ವರ್ಗಗಳ ಪಟ್ಟಿಯ 
ಪ್ರವರ್ಗ-೭ಎ ಪಟ್ಟಿಗೆ ಸೇರಿಸುವಂತೆ ಕೋರಿ 
ದಿನಾಂಕ: 15.03.2021 ರಂದು ಮನಿ 
ಸಲ್ಲಿಸಿರುತ್ತಾರೆ. 


3 ಪ್ರೀ ಬಿ.ಎಂ. ಚಿಕ್ಕನಗೌಡರ, 
ಮುಖ್ಯಸಂಘಟಕರು, ಸಮಸ್ತ ಲಿಂಗಾಯತ 
ಹೋರಾಟ ವೇದಿಕೆ ಉಡಕೇರಿ, ಬೈಲಹೊಂಗಲ 
ತಾಲ್ಲೂಕು, ಬೆಳಗಾವಿ ಜಿಲ್ಲೆ ಇವರು 
ಮಹಾರಾಷ್ಟ ಮಾದರಿಯ ಶೇಕಡ 16 
ಮೀೀಸಲಾತಿಯಂತೆ ಕರ್ನಾಟಿಕ ಸಮಸ್ತ 
ಲಿಂಗಾಯತರಿಗೆ "ಮೀಸಲಾತಿ ಕಲ್ಪಿಸುವಂತೆ 
ದಿನಾಂಕ:12.02.2021ರ ಮನವಿಯಲ್ಲಿ 


ಕೋರಿರುತ್ತಾರೆ. 


4) ಕರ್ನಾಟಿಕ ಪ್ರದೇಶ ಬಲಿಜ ಸಂಘ, 
ಬೆಂಗಳೂರು ಇವರು ಬಲಿಜ ಸಮುದಾಯಕ್ಕೆ 
ಪ್ರವರ್ಗ-೭ಎ ರಡಿಯಲ್ಲಿ ಸರ್ಕಾರಿ ಉದ್ಯೋಗ 
ಅವಕಾಶಗಳ. ಮೀಸಲಾತಿಯನ್ನು ನೀಡುವಂತೆ 
ದಿನಾಂಕ: ' 04.01.2021ರ ಮನವಿಯಲ್ಲಿ 
ಕೋರಿರುತ್ತಾರೆ. 


5 ಶ್ರೀ ಕೃಷ್ಣ ಹಳ್ಳಿಕಾರ ಮಹಾಸಂಸ್ಥಾನ 
ಟ್ರಸ್ಟ್‌(ರಿ, ಬೆಟ್ಟನಪಾಳ್ಯ, ಬೆಂಗಳೂರು ರವರು 
ಹಳ್ಳಿಕಾರ ಜನಾಂಗವನ್ನು ಹಿಂದುಳಿದ ವರ್ಗಗಳ 
2ಎ ರಡಿಯಲ್ಲಿ ತಂದು ಒಳಮಿೀಸಲಾತಿ 
ಸೌಲಭ್ಯವನ್ನು ಕಲ್ಪಿಸುವಂತೆ ದಿನಾಂಕ: 
22.01.2021ರ ಮನವಿಯಲ್ಲಿ ಕೋರಿರುತ್ತಾರೆ. 


6 ಶ್ರೀ ಬಾಲಕೃಷ್ಣ ಎ. ಸಲಹೆಗಾರರು, 
ಮುಖಾರಿ ಸಮಾಜ ಸಂಘ, ಈಶ್ವರ ಮಂಗಲ, 


ಪುತ್ತೂರು ತಾಲ್ಲೂಕು, ಇವರು 
ಮುಖಾರಿ/ಮುವಾರಿ ಸಮುದಾಯವನ್ನು ' ಜಾತಿ 
ಮೀಸಲಾತಿ ಪಟ್ಟಿಗೆ ಸೇರಿಸುವಂತೆ 


ದಿನಾ೦ಕ:11.02.2020ರಲ್ಲಿ' ಕೋರಿರುತ್ತಾರೆ. 


7) ಶ್ರೀ ಎಣ್ಣೆಗೆರೆ ಆರ್‌. ವೆಂಕಟರಾಮಯ್ಯ, 
ದೇವಾಂಗ ಸಂಘ, ಬೆಂಗಳೂರು ಇವರು, 
ದೇವಾಂಗ ಜಾತಿಯನ್ನು ಪ್ರವರ್ಗ-1ಕ್ಕೆ 


"ಸೇರಿಸುವಂತೆ ' ದಿನಾರ್‌: 19.06.2019ರ 


ಮನವಿಯಲ್ಲಿ ಕೋರಿರುತ್ತಾರೆ. 


ಶ್ರೀ ಶರಣಷ್ಟ ಚಟ್ಟೇರ್‌, ಅಧ್ಯಕ್ಷರು, 


8) 
ಶಿವಸಿಂಪಿ ಸಮಾಜ, ಹೊಸಪೇಟೆ, ಇವರು! 
ಬಿಂಗಾಯತ ಶಿವಸಿಂಪಿ ಪಂಗಡವನ್ನು ಪ್ರವರ್ಗ- 
2ಎ ಗೆ ಸೇರಿಸುವಂತೆ ದಿನಾ೦ಕ:18.10.2020ರ 
ಮನವಿಯಲ್ಲಿ ಕೋರಿರುತ್ತಾರೆ. 


ವಿವಿಧ ಜನಾಂಗದವರಿಗೆ ಮೀಸಲಾತಿ 
ಒದಗಿಸುವುದರಿಂದ ಮಿಸಲಾತಿ 
ಆಶಯಕ್ಕೆ ಧಕೈೆಯಾಗುವುದಿಲ್ಲವೇ? 


ಭಾರತದ ಮಾನ್ಯ ಸರ್ವೋಚ್ಚ 
ನ್ಯಾಯಾಲಯವು ಇಂದಿರಾ ಸಹಾನಿ ಪ್ರಕರಣದ 
ರಿಟ್‌ ಅರ್ಜಿ ಸಂಖ್ಯೆ: 438/94, ರ ಮಧ್ಯಂತರ 
ಆದೇಶದಲ್ಲಿ ಯಾವುದೇ ಸಂದರ್ಭದಲ್ಲಿಯೂ 
ಮೀಸಲಾತಿಯು ಶೇಕಡ.50ಕೆ ಮಿೀರಬಾರ 
ದೆಂದು' ಮಧ್ಯಂತರ . ಆದೇಶ ನೀಡಿದೆ. ಈ 
ಆದೇಶದನ್ವಯ ರಾಜ್ಯ ಸರ್ಕಾರದ ಆದೇಶ: 
ಸಂಖ್ಯೆ: ಸಕಜ 225 ಬಿಸಿಎ, ೭2000 
ದಿನಾ೦ಕ:30.03.2002ರಲ್ಲಿ ಹಿಂದುಳಿದ 
ವರ್ಗಗಳಿಗೆ ಶೈಕ್ಷಣಿಕ ಮತ್ತು ಉದ್ಯೋಗಕ್ಕಾಗಿ ಈ 


ಕೆಳಕಂಡಂತೆ ' ಮೀಸಲಾತಿಯನ್ನು 
ವಿಗದಿಪಡಿಸಿರುತ್ತದೆ. | 
/f ಪುವರ್ಗ I ಮೀಸಲಾತಿ ಪ್ರಮಾಣ 
(ಶೇಕಡವಾರು) 

ಪುವರ್ಗ-. 4% 

| ಪ್ರವರ್ಗ-॥ (ಎ) 15% 

!| ಪ್ರವರ್ಗ-॥ ಬಿ): 4% 

| | ಪ್ರವರ್ಗ-॥ (ಎ) 4% 

[| ಪ್ರವರ್ಗ-॥॥ (ವಿ) 5% 

ಒಟ್ಟು 32% 
ಸಂಖ್ಯೇಹಿಲವಕ 83 ಬಿಸಿಎ 2021 
(ಕೊಳಟಾ ಸ ಪೂಜಾರಿ) 


ಮುಜರಾಯಿ ಮತ್ತು ಹಿಂದುಳಿದ ವರ್ಗಗಳ 
ಕಲ್ಯಾಣ ಸಚಿವರು 


